ಕರ್ನಾಟಕ್‌ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸುವ ದಿನಾಂಕ 

ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 


2.851 

: 21.02.2018 | 

: ಶ್ರೀ ಪ್ರದೀಪ್‌ ಶೆಟ್ಟರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 

: ಮಾನ್ಯ ಮೀನುಗಾರಿಕೆ, ಯುವ ಸಬಲೀಕರಣ ಹಾಗೂ ಕ್ರೇಡಾ 
ಸಚಿವರು. 


— 
ಪ್ರಶ್ನೆ 


ಉತ್ತರ 


ಧಾರವಾಡ, ಗದಗ ಹಾಗೂ 
ಹಾವೇರಿ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 
ಯುವ ಸಬಲೀಕರಣ ಮತ್ತು ಕ್ರೀಡಾ 
,ಇಲಾಖಯು ಕಳೆದ 2 
ವರ್ಷಗಳಿಂದ ಕ್ರೀಡಾಪಟುಗಳಿಗಾಗಿ 
ಬುರೀದಿಸಲಾದ ಕ್ರೀಡಾ ಹಾಗೂ 
ಇತರೆ ಸಾಮಾಗ್ರಿಗಳು ಯಾವುವು; 
(ಸಾಮಾದ್ರಿವಾರು, ವರ್ಷಾವಾರು 
ಸಂಪೂರ್ಣ ವಿವರ ನೀಡುವುದು) 


— 


ಧಾಕವಾಡ್‌ ಗದಗ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಕಳೆದ 3 
ವರ್ಷಗಳಲ್ಲಿ ಕ್ರೀಡಾಪಟುಗಳಿಗಾಗಿ ಖರೀದಿಸಲಾದ ಕ್ರೀಡಾ ಹಾಗೂ 
ಇತರೆ ಸಾಮಗ್ರಿಗಳ ವಿವರಗಳನ್ನು ಅನುಬಂಧ-1 ರಲ್ಲಿ 
ಲಗತ್ತಿಸಿದೆ. 


ಆ) 


ಸದರ ಸಾಮಾನ್ರಗಳ ಎಕಾದಣಾನಿ 
ಟೆಂಡರ್‌ ಕರೆಯಲಾಗಿದೆಯೇ; 
ಕರೆದಿದ್ದಲ್ಲಿ, ಟೆಂಡರ್‌, ಅಧಿಸೂಚನೆ 
ದಿನಾಂಕ ಹಾಗೂ ಟೆಂಡರ್‌ನಲ್ಲಿ 
ಭಾಗವಹಿಸಿದ ಸಂಸ್ಥೆಗಳ 
ಸಂಪೂರ್ಣ ವಿವರ ನೀಡುವುದು; 


ಸದರಿ ಸಾಮದ್ರಿಗಳ ಖರೀದಿ ವಿವರಗಳನ್ನು ಈ *ಳಕಾಣಿಸಿದೆ. 
ಭಾರವಾಡ ಜಿಲ್ಲೆ, 

ಟೆಂಡರ್‌ ಕರೆದಿರುವುದಿಲ್ಲ. ದರಪಟ್ಟಿ ಆಹ್ಯಾನಿಸಿ ಕಡಿಮ ದರ 
ನಮೂದಿಸಿದವರಲ್ಲಿ ಖರೀದಿಸಲಾಗಿದೆ. 

ಗೆದಗ ಜಿಲ್ಲೆ. % 

ದರಪಟ್ಟಿ ಅಹ್ಯಾನಿಸಿ ಸಾಮದ್ವಿಗಳನ್ನು ಖರೀದಿಸಲಾಗಿದೆ. 

ಹಾವೇರಿ ಜಿಲ್ಲೆ: 

ತಂಬ ಜಲ್ಲಿ; 

ದರಪಟ್ಟಿಗಳ ಆಧಾರದ ಮೇಲೆ ಶ್ರೀಕಾಂತ ಸ್ಫೋರ್ಟ್ಸ್‌, . ಹಾವೇರಿ 
ಮತ್ತು ಜನತಾ ಬಜಾರ ಹಿರೇಕೆರೂರು ಇವರಿಂದ ಖರೀದಿಸಿ 
ಸರಬರಾಜು ಮಾಡಲಾಗಿದೆ. ಟೆಂಡರ ಕರೆದಿರುವುದಿಲ್ಲ. 


ಸಾಮಾಡದ್ರಿಗಳ ಖರೀದಿಗಾಗಿ ಳದ 
3 ವರ್ಷಗಳಲ್ಲಿ ತಗುಲಿದ ವೆಚ್ಚ 
ಎಷ್ಟು ಮತ್ತು ಯಾವ ಸಂಸ್ಥೆಯಿಂದ 
ಖರೀದಿ ಮಾಡಲಾಗಿದೆ: 
(ವರ್ಷಾವಾರು ಸಂಪೂರ್ಣ ವಿವರ 
ನೀಡುವುದು) 


ಸಾಮಗ್ರಿಗಳ ಖರೀದಿಗೆ ತಗುಲಿದ ವೆಚ್ಚದ ವಿವರಗಳನ್ನು ಈ 
ಕೆಳಕಾಡಿಸಿದೆ. 


ಧಾರವಾಡ. ಜಿಲ್ಲೆ. 


ಕಳೆದ '3 ವರ್ಷಗಳಲ್ಲಿ ಸಾಮದ್ರಿಗಳನ್ನು ಖರೀದಿಸಲು 'ಒಟ್ಟು 


ರೂ78,531/-ಗಳ ವೆಚ್ಚ ಭರಿಸಲಾಗಿದೆ ಹಾಗೂ ಈ 
ಸಾಮಗ್ರಿಗಳನ್ನು ಮೆ. ಗುರುದತ್ತ ಬಟ್ರೇಡರ್ಸ, ಧಾರವಾಡ 
ಸಂಸ್ಥೆಯವರಿಂದ ಖರೀದಿಸಲಾಗಿದೆ. 

ಗದಗ ಜೆಲ್ಲೆ: 


2015- 16 -  ರೂ.25,000- -00 

2016-17 - ರೂ.1.00 ಲಕ್ಷ 

2017-18 - ರೂ.1.07 ಅಕ್ಷ 

ಹಾವೇರಿ ಜಿಲ್ಲೆ; 

ಕಳೆದ 3 ವರ್ಷಗಳಲ್ಲಿ ಕ್ರಮ ಸಂಖ್ಯೆ (ಅ) ರಲ್ಲಿ ನಮೂದಿಸಿದಂತೆ 
2014-15 ನೇ ಸಾಲಿನಲ್ಲಿ. ಡೊ.1,44,000-00, 2015- 16 ಸೇ 
ಸಾಲಿನಲ್ಲಿ ರೂ.1,47, 000-00 ಮತ್ತು 2016-17 ನೇ ಸಾಲಿನಲ್ಲಿ 
ರೊ.2,99.355= =00ಗಳು ಒಟ್ಟು ರೂ.5,90,355-00ಗಳ 
ಸಾಮಾದ್ರಿಗಳನ್ನು ಬರೀದಿಸಿ ಸರಬರಾಜು ಮಾಡಲಾಗಿದ್ದು, 
ಸಂಪೂರ್ಣವಾಗಿ ಉದ್ದೇಶಿತ ಕಾರ್ಯಕ್ಕಾಗಿ ಬಳಕೆಯಾಗಿರುತ್ತವೆ. 


ಈ) [ಸದರಿ 


ಖರೀದಿಸಲಾದ 
ಸಾಮಾಗ್ರಿಗಳು ಇಲ್ಲಿಯವರೆಗೆ 
ಬಳಕೆಯಾಗದೆ ಇರುವ ' ವಿಷಯ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಇದ್ದರೆ, ಬಳಕೆ ' ಮಾಡದೆ 
ಇರುವುದಳ್ಳಿ ಕಾರಣವೇನು: 
(ಸಂಪೂರ್ಣ ವಿವರ ನೀಡುವುದು) 


ಸದರಿ . ಖರೀದಿಸಲಾದ ಸಾಮದ್ವಿಗಳ ಬಳಕೆಯ ವವರ ಈ 
ಕೌಳಕಾಣಿಸಿದೆ. 
ಭಾರವಾಡ ಜಿಲ್ಲೆ: 
ಖುರೀದಿಸಲಾದ 
ಕ್ರೇಡಾಪಟುಗಳಿಗೆ 
ಮಾಡಲಾಗಿದೆ. 
ಗದಗ ಜಿಲ್ಲೆ; 
ಸದರಿ ಸಾಮಗ್ರಿಗಳು ಪೂರ್ಣ ಪ್ರಮಾಣದಲ್ಲಿ ಬಳಕೆಯಾಗುತ್ತಿವೆ. 
ಹಾವೇರಿ ಜಿಲ್ಲೆ; 

ಬರೀದಿಸಿದ ಸಾಮಗ್ರಿಗಳನ್ನು 
ಕಾರ್ಯಕ್ಕಾಗಿ ಬಳಕೆಯಾಗಿರುತ್ತವೆ. 


ವಸತಿಶಾಲೆಯ 
ಬಳಕೆ 


ಸಾಮಗ್ರಿಗಳನ್ನು 
ದೈನಂದಿನ 


ಕ್ರೇಡಾ 
ಉಪಯೋಗಕ್ಕಾಗಿ 


ಸಂಪೂರ್ಣವಾಗಿ ಉದ್ದೇಶಿತ 


ಉ) 


ಸದರಿ ಕ್ರೀಡಾಪಟುಗಳಿಗೆ 
ತರಬೇತುದಾರರನ್ನು ನೇಮಕ 
ಮಾಡದೆ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: ಇದ್ದರೆ, 
ಯಾವ ಕಾಲಮಿತಿಯೊಳಗೆ 
ತರಬೇತುದಾರರನ್ನು ನೇಮಕ 
ಮಾಡಲಾಗುವುದು? (ಸಂಪೂರ್ಣ 
ವಿವರ ನೀಡುವುದು) 


ಧಾರವಾಡ ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಕ್ರೇಡಾಪಟುಗಳ 
ದೈನಂದಿನ ತರಬೇತಿಗಾಗಿ ಈ ಕೌಳಕಂಡಂತೆ ಶ್ರೇಡಾ 
ತರಬೇತುದಾರರ ಸೇವೆಯನ್ನು ಒದಗಿಸಲಾಗಿದೆ. 
ಧಾರವಾಡ ಜಿಲ್ಲೆ: 
ಕಸ'7ಕ್ರಡ ತರಬೌೇಪುದಾರರ 
ಸಂಖ್ಯೆ 
1 ವಾಲಿಬಾಲ್‌ ತರಬೇತುದಾರರು 02 
2 ಬಾಸೆಟ್‌ಬಾಲ್‌' 01 
ತರಬೇತುದಾರರು 
3 ಸೈಕ್ಲಿಂಗ್‌ ತರಬೇತುದಾರರು 01 
ಅಧ್ಲೆಟಿಕ್ಸ್‌ ತರಬೇತುದಾರರು 01 
5 ಹಾಕಿ ತರಬೇತುದಾರರು 01 
ಗದಗದ ಜಿಲ್ಲೆ; 
ಕ Td ತರಬೇತುದಾರರ 
| ಸಂಖ್ಯೆ 
1 ಕುಸ್ತಿ ತರಬೇತುದಾರರು 01 
2 [ಹಾಕಿ ತರಚೌಪುದಾರರು [Ul 
31 ಸೈಕ್ಥಂಗ್‌ ತರಚೌತುದಾರರು Jor 


ಹಾವೇರಿ ಜಿಲ್ಲೆಯಲ್ಲಿ ಒಬ್ಬರು ವಾಲಿಬಾಲ್‌ ತರಬೇತುದಾರರ 
ಸೇವೆ ಒದಗಿಸಲಾಗಿರುತ್ತದೆ. 

ಅಲ್ಲದೆ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಿಂದ ತರಬೇತುದಾರರ 
ಸೇವೆಯನ್ನು ಪಡೆಯುವ ಬಗ್ಗೆ ಆಯ್ಕೆ ಪ್ರಕ್ರಿಯೆ ಈಗಾಗಲೇ 
ಕೃಗೊಂಡಿದ್ದು, ಹೆಚ್ಚುವರಿ ತರಬೇತುದಾರರ ಸೇವೆಯನ್ನು ಶೀಘ್ರ, 
ಆಧ್ಯತೆಯ ಮೇಲೆ ತರಬೇತುದಾರರ ಕೊರತೆ ಇರುವ ಜಿಲ್ಲಾ 
ಕ್ರೀಡಾ ವಸತಿ ಶಾಲೆಗಳಿಗೆ ಒದಗಿಸಲಾಗುವುದು. 


ಸಂಖ್ಯೆ: ಯುಸೇಇ 26 ಯುಸೇಭಾ 2018. 


(ಪ್ರಮೋದ್‌ ಮಧ್ಯರಾಜ್‌) 
ಮೀನುಗಾರಿಕೆ, ಯುವ ಸಬಲೀಕರಣ 
. ಹಾಗೂ ಕ್ರೀಡಾ ಸಚಿವರು. 


ಷ 3 A ಅನುಬಂಧ-1 
? ಕರ್ನಾಟಿಕ ವಿಧಾನ ಪರಿಷತ್ತಿನ ಸದಸ್ಯರಾದ ಮಾನ್ಯ ಶ್ರೀ ಪ್ರದೀಪ್‌ ಶೆಟ್ಕರ್‌ (ಸ್ಥಳೀಯ ಸಂಸ್ಥೆಗಳ ಶ್ಲೇತ್ರ)ಿ ಇವರ 
ಚೆಳ್ಳೆ ಗುರುತಿಲ್ಲದ ಪ್ರಶ್ನೆ ಸೆಂಖ್ಯೆ 851 ಕೈ ಮಾಹಿತಿ. ; 


ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಧಾರವಾಡ, ಗದಗ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಕಳೆದ 3 
ವರ್ಷಗಳಿಂದ ಕ್ರೀಡಾಪಟುಗಳಿಗಾಗಿ ಖರೀದಿಸಲಾದ ಕ್ರೀಡಾ ಹಾರೂ ಇತರೆ ಸಾಮದ್ರಿಗಳ ವಿವರಗಳು 


A ವರ್ಷ ಬಕಾದಸಲಾದ ಸಾಮರ್ರಿನಳು ಮೊತ್ತ 
ಸೆಂ 
1. ಧಾರವಾಡ ಜಿಲ್ಲೆ: 


ಧಾರವಾಡ ಜಿಲ್ಲೆಯ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಕ್ರೀಡಾ 
'ವಸತಿನಿಲಯದ ಶ್ರೀಡಾಪಟುಗಳಿಗೆ ಈ ಕೆಳಗಿನ 
ಸಾಮಗ್ರಿಗಳನ್ನು ಖರೀದಿಸಲಾಗಿದೆ. 

1 2014-15 ಡ್‌ಬಾಲ್‌ ಸೋಪು ರೂ.21,788/- 
ಕೋಲ್ಗೇಟ್‌ ಪೇಸ್ಟ 
ಸರ್ಫಎಕ್ಸೇಲ್‌ ಪೌಡರ್‌ 
ಸರ್ಫಎಕ್ಟೇಲ್‌ ಸೋಪು 
ಫೀನೈಲ್‌ & ಮೋಪ್‌ 


7 305-18 ಸದರ ಕೂ೫100/- 
3-306-17 ಹಡದರ ರೂ 
ಒನ್ಮಾ ರೊ] 
| 2 ನದಗ ಕಣ್ಣಾ 
2015-16 [ಹಾಕ ಬಾಲ್‌, ಹಾಕ ಸಿಕ್‌ ಕುಸ್ತಿ ಶೂ ಕೂಕರ/- 
FTE iE ರೂಗಘ ಕೂ3ರರ0/- 


2. ಘುಟ್‌ಬಾಲ್‌, ವಾಲಿಬಾಲ್‌, ಬಾಸ್ಕೆಟ್‌ಬಾಲ್‌, ಸೈಕಲ್‌! ರೂ.25,000/- 
ಟಿಯರ್‌, ಸೈಕಲ್‌ ಟ್ಯೂಬ್‌, ಪಂಚರ್‌ ಕಿಟ್‌, ಸೈಕಲ್‌ 
ಪೆಡಲ್‌ 

078 ಸೈಕಂಗ್‌ ಕ್ರೀಡಾಪಟುಗಳ ನೃಷಾರ ನ್ಯಾಪ್‌ ರೂ] 

2. ಕುಸ್ತಿ ಕ್ರೀಡಾಪಟುಗಳಿಗೆ 22 ಜೊತೆ ಕುಸ್ತಿ ಶೂ, ಹಾಕಿ ರೂ.78,000/- 
ಕ್ರೀಡಾಪಟುಗಳಿಗೆ ಹಾಕಿ ಸಿಕ್‌, ಹಾಕಿ ಕವರ್‌, 
ವ್ಹಾಲಿವಾಲ್‌,ವ್ಹಾಲಿ ಬಾಲ್‌ ನೆಟ್‌, ಥ್ರೋಬಾಲ್‌, 
ಹ್ಯಾಂಡಬಾಲ್‌, ಸ್ಕಿಪಿಂಗ್‌ ರೋಪ್‌ 
ಟ್ರ್ಯಾಕ್‌ಸೂಟ್‌ 6 ಜೊತೆ 

3. ಹಾವೇರಿ ಜಿಲ್ಲೆ: 
ಹಾವೇರಿ ಜೆಲ್ಲೆಯ 7 ತಾಲ್ಲೂಕುಗಳಲ್ಲಿರುವ 
ಶಾಲೆಗಳಲ್ಲಿರುವ ಕ್ರೀಡ್‌ಪಟುಗಳ ದೈನಂದಿನ ತರಬೇತಿಗಾಗಿ 
ಕ್ರೀಡಾ ಸಾಮಾಗ್ರಿಗಳನ್ನು 2205-0-104-0-33 ಕ್ರೀಡಾ 
ಸಾಮಾಗ್ರಿಗಳನ್ನು ಕೊಳ್ಳಲು ಮತ್ತು ಆಟದ ಮೈದಾನಗಳನ್ನು 
ಅಭಿವೃದ್ಧಿಗೊಳಿಸಲು ಶೈತ್ಟಣಿಕ ಮತ್ತು ಇತರೆ ಸಂಸ್ಥೆಗಳಿಗೆ 
ಸಹಾಯ  ಲೆಕ್ಕಶೀರ್ಷಿಕೆಯಡಿಯಲ್ಲಿ ಜಿಲ್ಲಾ ಪಂಚಾಯತ್‌ 
ಸದಸ್ಯರ ಶಿಘಾರಸ್ಸಿಸ ಮೇರೆಗೆ ಜನತಾ ಬಜಾರ 
ಹಿರೇಕೆರೂರು ಇವರ ಮುಖಾಂತರ ಖರೀದಿಸಿ ಆಯ್ಕೆಯಾದ 


ಶಾಲೆಗಳ ಮುಖ್ಯೋವಾದ್ಯಾಯರಿಗೆ ಸರೆಬರಾಜು 
ಮಾಡಲಾಗಿದೆ. 

ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಗಮಿಸುವ ಕ್ರೀಡಾಪಟುಗಳ 
ದೈನಂದಿನ ಉಪಯೋಗಕ್ಕಾಗಿ ಕ್ರೇಡಾ 


ಸಾಮಾಗ್ರಿಗಳನ್ನು ಶ್ರೀಕಾಂತ ಸ್ಫೋರ್ಟ್ಸ್‌ ಹಾವೇರಿ ಇವರಿಂದ 
} ಖರೀದಿಸಿ ದೈನಂದಿನ ತರಬೇತಿಗಾಗಿ ಉಪಯೋಗಿಸಲಾಗಿದೆ. 


-2- 


A 
7 2014-15 ವಾಲಿಬಾಲ್‌, ಥ್ರೋಬಾಲ್‌, `ಪುಟಬಾಲ್‌, ಹ್ಯಾಂಡ್‌ಬಾಲ್‌, . ರೊ120 ಲಕ್ಷ್‌ 
ಹಾಕಿಬಾಲ್‌, ಡಿಸ್ಕಸ್‌ಭ್ರೋ, ಸ್ಕಿಪಿಂಗ್‌ ರೋಪ್‌, ಚೇಸ್‌ 
ಬೋರ್ಡ್‌, ಶಟಲ್‌ ಕಾಕ್‌ಬಾಕ್ಸ್‌ 
8 2015-16 ವಾಲಿಬಾಲ್‌, ವಾಲಿಬಾಲ್‌ ನೆಟ್‌, ಹ್ಯಾಂಡ್‌ಬಾಲ್‌, ರೂ.27 ಲಕ್ಷ 
ಥ್ರೋಬಾಲ್‌, ಥ್ರೋಬಾಲ್‌ ನೆಟ್‌, ಬಾಸ್ಕೆಟ್‌ಬಾಲ್‌, 
ಬಾಸ್ಕೇಟ್‌ಬಾಲ್‌ ನೆಟ್‌ 
9 2016-17 ವಾಲಿಬಾಲ್‌, ವಾಲಿಬಾಲ್‌ ನೆಟ್‌, ಹ್ಯಾಂಡ್‌ಬಾಲ್‌, ! ರೂ1,99,500/- 
ಥ್ರೋಬಾಲ್‌, ಥ್ರೋಬಾಲ್‌ ನೆಟೆ, ಬಾಸೈಟ್‌ಬಾಲ್‌, 
ಬಾಸ್ಕೇಟ್‌ಬಾಲ್‌-ನಂ5,06,07 
ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಗಮಿಸುವ ಕ್ರೀಡಾಪಟುಗಳ 
ದೈನಂದಿನ ಉಪಯೋಗಕ್ಕಾಗಿ ಕ್ರೇಡಾ 
ಸಾಮಾಗ್ರಿಗಳನ್ನು ಶ್ರೀಕಾಂತ ಸ್ಪೋರ್ಟ್ಸ್‌ ಹಾವೇರಿ ಇವರಿಂದ 
ಖರೀದಿಸಿ ದೈನಂದಿನ ತರಬೇತಿಗಾಗಿ ಉಪಯೋಗಿಸಲಾಗಿದೆ. 
10 2014-15 ವಾಲಿಬಾಲ್‌, ಥ್ರೋಬಾಲ್‌, ಪುಟಬಾಲ್‌, ಹಾಕಿಬಾಲ್‌, ರೂ.0.24 ಲಕ್ಷ 
y ಬಾಸ್ಕೇಟ್‌ಬಾಲ್‌ j 
11 2015-16 ವಾಲಿಬಾಲ್‌, -ಥ್ರೋಬಾಲ್‌, ಪಟಿಬಾಲ್‌,' ಹಾಕಿಬಾಲ್‌, ರೂ.0.20. ಲಕ್ಸ್ಸ 
_ ಬಾಸ್ಕೇಟ್‌ಬಾಲ್‌ 
12 2016-17 ವಾಲಿಬಾಲ್‌, ವಾಲಿಬಾಲ್‌ ನೆಟ್‌, ಥ್ರೋಬಾಲ್‌, ಥ್ರೋಬಾಲ್‌ ರೂ99,855/- 


ನೆಟ್‌, ಬಾಸ್ಕೇಟ್‌ಬಾಲ್‌, ಹ್ಯಾಂಡ್‌ಬಾಲ್‌, ಟಿ.ಟಿ ರಂಗ್‌, 
ಖೋ-ಖೋ ಹೋಲ್ಸ್‌ 


(ಪ್ರಮೋದ್‌ ಮಧ್ಯರಾಜ್‌) 
ಮೀನುಗಾರಿಕೆ, ಯುವ ಸಬಲೀಕರಣ 
ಹಾಗೂ ಕ್ರೇಡಾ ಸಚಿವರು. 


pS 


